» 





UNIVERSAL 
LIBRARY 


OU 198931 


AdVddl | 
IVSHAINN 


[ಸಾಮಾಜಿಕ ದೃಶ್ಯ] 


ಚಿ. ಸದಾಶಿನಯ್ಯ 


ಪ್ರಕಾಶಕರು 


ಬಿ. ಶ್ರೀನಿನಾಸಯ್ಯಂಗಾರ್‌, 
ಅರಳೇಪೇಟೆ, ಬೆಂಗಳೂರು ನಗೆರ 


೧೯೪೭] [ಜಿಲೆ ೦-೫-೦ 


«« ಮಾತೃದೇವೋಭವ । ಸಿತೃದೇವೋಭನ3 
ತೈತ್ತರೀಯ. 


ಮೊದಲ ಮಾತು, 


ಮಾನವ ಸಮಾಜದಲ್ಲಿ ಶತಮಾನಗಳ ಶ್ರದ್ಧಾವಂತ ಜೀವನದಿಂದ 
ಸಾರ್ವಜನಿಕ ಸುಖಕ್ಕೆ ತಳವಾಯನವೆಂದು ಧೃಡವಾಗಿ ಆಚರಿಸಲ್ಪಟ್ಟು 
ಬರುತ್ತಿದ್ದ ಪ್ರೇಮ, ವಿಶ್ವಾಸ, ಕೃತಜ್ಞತೆ, ದಯಾಧರ್ಮಗಳ ಸೂತ್ರ 
ಗಳೆಲ್ಲವೂ ವಿಸರೀತ ಬುದ್ಧಿಯ ಕುತರ್ಕದ ಸುಂಟರಗಾಳಿಗೆ ಸಿಕ್ಕಿ, 
ಪ್ರತಿಯೊಂದು ಸಹಜ ಧರ್ಮಸೂತ್ರವೂ ಸಹ ಬೆಟ್ಟಿದಂಥ ಅರ್ಥಹೀನ 
ಪ್ರಶ್ನಾರ್ಥಕತಚಿಹ್ಹೈಗೆ ಬಲಿಯಾಗಿರುವ ಇಂದು ಶ್ರೇಯಾಭಿಲಾಹಿಯಾದ 
ವಾನನನು ತನ್ನ ನಿಜತ್ವವನ್ನು ಶಾಂತಚಿತ್ತನಾಗಿ ಕ್ಷಣಕಾಲವಾದರೂ 
ಕುಳಿತು ಕಂಡುಕೊಳ್ಳಬೇಕಾಗಿನೆ. ಪ್ರೊ ಕಾರ್ಯಕ್ಕೆ ಈ ಪುಟ್ಟಿ 
ದೃಶ್ಯವು ರವೆಯಷ್ಟಾ ದರೂ ಸಹಾಯವಾದರೆ ಸಾಕು. 


ಚಿ. ಸದಾಶಿವಯ್ಯ 


ಈ ನಾಟಕದ ಅಭಿನಯ, ಭಾಷಾಂತರಾದಿಗಳಿಗೆ ಅಗತ್ಯವಾದ 
ಆನುಮತಿಗೆ ಪ್ರಕಾಶಕರ ಮೂಲಕ ಪತ್ರವೃವಹುರ ಮಾಡತಕ್ಕದ್ದು. 


ಬಿ. ಎಸ್‌, ಐಯ್ಯಂಗಾರ್‌, ಪ್ರಿಂಟರ್‌, ಬೆಂಗಳೂರು ಸಿಟ, 


೧೫-೩-೧೯೪೫ನೇ ಉಗಾದಿಯ ಉತ್ಸವದಂದು 
ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಕನ್ನಡ ರಂಗಮಂದಿರದವರಿಂದ 
ಮೊದಲ ಬಾರಿ ಅಭಿನಯಿಸಲ್ಪಟ್ಟಾಗ 


ಭಾಗವಹಿಸಿದವರು 
ಪಾತ್ರಗಳು ನಟರು 

೧. ಭೀಮಸೇನ-ಬೇಬಿ ||, ಶ್ರೀ ಪಿ. ಆರ್‌. ಶ್ರೀಕಂಠಯ್ಯ 
9 

೨. ಜಾನಕಮ್ಮ ಚ್‌ ೨) ಸಿ. ಎಲ್‌. ಪುರುಷೋತ್ತಮ 
ರಾವ್‌, ಬಿ.ಎ. (ಅನರ್ಸ್‌) 

೩. ಗುರುಪಾದ ತ ಬ. ೫ ಜಯವಿದ್ಯ, ಬಿ.ಎಸ್‌ಸಿ, 

೪, ಅನ್ಫುತರಾನ್‌ ಸ 3 ಸಿ. ಎಲ್‌. ನಾರಾಯಣ್‌, 
ಬಿ. ಎಸ್‌ಸಿ, 


[ನೊದಲು ಮುಡ್ರಿತವಾದದ್ದು “ವಾಣಿಯ ೧೯೪೪ನೇ 
ಉಗಾದಿಯ ಸಂಚಿಕೆಯಲ್ಲಿ] 


ಈ OY TES HO HEE A THEO TO UI kd 
a ವ್ರ 
3 ಸಮಾಜದಲಿನ ಡೆ 
ಜ್ಯ ಸ್ವ -| 
ಇ ಜಾ 
£ 4 ಹ್ಗ 
2 ಗುರುಪಾದ ರಿಗೆ ky 
3 ಗೌರನ ಕಾಣಿಕೆ. ಹ 
z 
4 ME UU UE Lo Un] 


ಭೀಮಸೇನ-ಬೇಬಿ 
[ಸಾಮಾಜಿಕ ದೃಶ್ಯ] 


[ ಭೀಮುಸೇನರಾಯನ ಮನೆಯ ಕೈಸಾಲೆ.  ಎಡವಕ್ಕದಲ್ಲಿ ಒಂದು 
ಮೇಜೂ, ಸುತ್ತಾ ಮೂರು ಕುರ್ಚಿಗಳೂ ಇನೆ. ಬಲಪಕ್ಕ ದಲ್ಲಿ 
ಒಳಕ್ಕೆ ಹೋಗಲು ಬಾಗಿಲು - ಅರೆತೆರೆದಿದೆ. ಬಾಗಿಲ ಮೇಲ್ಭಾಗ 
ದಕ್ಷಿ ಸಾಲಾಗಿ ಲಕ್ಷ್ಮಿ, ವೆಂಕಟೇಶ ಮತ್ತು ಸರಸ್ವತಿಯರ ಸಠಗಳು 
ತೂಗು ಹಾಕಲ್ಪಟ್ಟಿವೆ. ಬೆಳಿಗ್ಗೆ ಒಂಭತ್ತು ಘಂಟಿಯ ಸನುಯ. 
ಐವತ್ತು ನರುಷದ ಭೀಮಸೇನರಾಯನು ಕೈಲಿ ಒಂದು ಹಗ್ಗವನ್ನು 
ಹಿಡಿದು ಮುಂದೆ ನಿಂತು ಕುಪ್ಪಳಿಸುವುದನ್ನು ಅಭ್ಯಸಿಸುತ್ತಿ ದಾನೆ. 

ಭೀಮಸೇನ :--(ತಸ್ಪಿ ಮುಗ್ಗರಿಸಿ, ಮಂಡಿ ಮುಟ್ಟಿ ಸುದಾರಿಸಿ 
ಕೊಂಡು) ಥೂ! ಹಾಳು ಹಗ್ಗ! ಸುಬ್ಬಸಾಮಿ ಹಗ್ಗ ಎಷು 
ಚೆನ್ನಾಗಿತ್ತು. ಮುಗ್ಗರಿಸಿದರೂ ಪೆಬ್ಬಾಗುತಿರಲಿಲ್ಲ....... 
ನನ್ನನ್ನ ಅಣಕಿಸಿದಾನೆ ಅನನು. ಇರಲಿ! ಇನ್ಸೆಂಟು 
ದಿನದಲ್ಲೇ ಚೆನ್ನಾಗಿ ಕಲಿತು ಅವನಸ್ಪನೆದುರಿಗೇನೇ 
ಸ್ಟಿಪ್ಪಿಂಗ್‌ ಮಾಡಿ ಅವನನ್ನ ಸೋಲಿಸದೇ ಹೋದರೆ ನನ್ನ 
ಹೆಸರು ಭೀಮಸೇನ ಚೇಬಿ ಅಲ್ಲ. (ಮತ್ತೆ ಅಭ್ಯಸಿಸುವಸು , 

ತುಸುಹೊತ್ತಿನ್ಲಿ ಮತ್ತೆ ಮುಗ್ಗರಿಸಿ ಸೋತು, ಸಿಟ್ಟಾಗಿ, ಹಗ್ಗ 
ವನ್ನ ನೆಲಕ್ಕಪ್ಪಳಿಸಿ, ಹುಚ್ಚ್ಛೀಯಮೇಲೆ ಕುಳಿತು ವಿಶ್ರಮಿಸಿಕೊಳ್ಳು 
ವನು.) 


ಭೀಮಸೇನ (ಇದ್ದಕ್ಕಿದ್ದಂತೆಯೇ ಕಣ್ಣು ಮಿಂಚಿ) ಹಾಂ! 
ಹಾಂ! ಈಗರ್ಥವಾಯಿತು. ಬರೀ ಹೊಟ್ಟಿಯಲ್ಲಿ ಈ ಅಭ್ಯಾಸ 


ಗಿಟ್ಟೊಲ್ಲ. ಚೆನ್ನಾಗಿ ತಯಾರಿ ತಗೋಜೇಕು ; ತಿಮ್ಮ 
ರಾಯಪ್ಪ ತಯಾರಿ ತಗೊಂಡೇ ಹಾಗಾದದ್ದು. (ಬಾಗಿಲ 
ಕಡೆಗೆ ತಿರುಗಿ ಒಲವು ತುಂಬಿದ ದನಿಯಲ್ಲಿ) ಜಾನಕ್‌! ಜಾನಕ್‌!! 
ಜಾನ್‌....(ಡನಿಯನ್ನು ಎತ್ತರಿಸಿ)..,.ಜಾನೀ ೬ € € 

ಒಳಗಿನಿಂದ ನಲವತ್ತು ನರುಷದ ಸೌಮ್ಯ ಮುಖದ ಜಾನಕಮ್ಮನು 
ಕೈಲಿ ಕಾಫಿ ತುಂಬಿದ ಲೋಟಿ ಹಿಡಿದು ಬರುವಳು] 

ಜಾನಕಮ್ಮ :--ತಂದೇಂದ್ರೇ (ಮುಂದೆ ಬರುವಳು) 

ಭೀಮಸೇನ :--ಏನದು? 

ಜಾನಕಿ :--ಕಾಫೀ ! 

ಭೀಮಸೇನ :--ಕಾಫಿಯಾದರೆ ನಾನು ಕುಡಿಯೊಲ್ಲ. 

ಜಾನಕಿ :--ಮತ್ತೇ? 

ಭೀಮಸೇನ :--ಬಾದಾಮಿಹಲ್ವಾ, ಹಾಲುಖೋವಾ, ದೂದ್‌ 
ಫೇಡಾ, ಸಾಲಬ್‌ಮಿಸ್ರಿ ಮುರಬ್ಬ, ಬೆಣ್ಣೆ ಚಪಾತಿ, 
ಬಾದಾಮಿ ಹಾಲು....ಬರೀ ಇದರಲ್ಲೇ ಇರಬೇಕಾಗಿ ಬಂದು 
ಬಿಟ್ಟಿದೆ. 

ಜಾನಕಿ ; (ಆಶ್ಚರ್ಯ ಸಂತುಸದಿಂದ) ಮತ್ತಿ ದೇನು ಅನಾಂತ 
ರಾಂದ್ರೇ? 

ಭೀಮಸೇನ :--ನಂದೇನು ಅವಾಂತರವಿಲ್ಲ ಜಾನೀ. ನೆನ್ಟೈ 
ಸಂಜೆ ಪುಟ್ಟೂರಾವ್‌ ಮನೇಗೆ ಹೋಗಿದ್ದೆ....... 


ಜಾನಕಿ :--ಅಲ್ಲಾಂದರೇ !..“ ಅವರು ದುರಹೆಂಕಾರಿಗಳು, 
ಫೀವು ಅವರ ಮನೆ ಹೊಸಲು ದಾಟದರೆ ನಾನಿಟ್ಟಾಣೆ. 


2 


ನಿಮ್ಮನ್ನ ಅವರು ಹಿಂದೆ ಎಷ್ಟು ಹಾಸ್ಯ ಮಾಡುತಾರೆ! 
ಜೇಡಾ?ಂತಾ ನಾನೆಷ್ಟು ಬೇಡಿಕೊಂಡಿದ್ದರೂ, ನೀವು... 


ಭೀಮಸೇನ :--ಇಲ್ಲಾ ಜಾನಕ್‌ ! ನಿನ್ನಾಣೆಗೂ ನಾನು 
ಅವರ ಮನೆ ಹೊಸಲು ಬಾಟಲಿಲ್ಲ. ಅಗಸರ ಮನೆ ಮಡಿ 
ಪಂಚೆಯುಟ್ಟು, ಆ ಹೊಸ ಸರ್ಜ್‌ಕೋಟು ಹಾಕ್ಕೊಂಡು 
ಸೊಸ್ಫೆಓ ಸೆಕ್ರೆಟರಿಗಳಿಗೆ ತೋರಿಸೋಣಾಂತಾ........ 


ಜಾನಕಿ :--ಏಿನ್ಟ್ಟಾ? 


ಭೀಮಸೇನ :--ಹೊಸ ಕೋಟನ್ನ.... “ ಹಾಕಿಕೊಂಡು ಬನ್ನಿ 
ಭೀಮಸೇನ ಬೇಬಿ! ನಾನು ನಿಮಗೆ ಮೊದಲನೆ ಗುದು 
ಕೊಟ್ಟರೆ ಆ ಕೋಟು ಇಪ್ಪತ್ತು ವರುಷ ಬಾಳುತ್ತೆ ” 
ಅಂದಿದ್ದರು. ಸರೀ ಅಲ್ಲಿಗೆಸ್ಟೋ ದುಡ್ಡು ಮಿಗಕ್ತೀಂತ 
ಸೊಸೈೆಟ ಕಡೆಗೆ ಹೋಗುತಿದ್ದೆ. 


ಜಾನಕಿ :--ಅವರೂ ನಿಮ್ಮನ್ನ ಹಾಸ್ಯಮಾಡೋಕೆ ಪ್ರಾರಂ 
ಭಿಸಿದರೇ ! 


ಭೀಮಸೇನ :--ಹಾಸ್ಯವಲ್ಲ ಜಾನೀ! ನಿಜವಾಗಿ ಕೈಮೇಲೆ 
ಕೈಹಾಕಿ ಹೇಳಿದರು. ಎದುರಿಗೆ ಫ್ರೆಸಿಡೆಂಟಕೇ ನಿಂತಿದ್ದರು. 
ಸರಿ ಅಲ್ಲಿಂದ ಹೋಗುತ್ತಿರುವಾಗ ಹಿಂದೆ ಬರುತ್ತಿದ್ದ ಒಬ್ಬ 
ಹುಡುಗ ಪಕ್ಕದಲ್ಲಿ ಮೇಯುತ್ತಿದ್ದ ಕತ್ತೇನ ದೊಣ್ಣೇಲಿ 
ಹೊಡೀತಿದ್ದ ; ನಾನು ದೊಣ್ಣೆ ಅನನ ಕೈಯ್ಯಿಂದ ಕಿತ್ಟೊ 
ಳ್ಳೋಣ ಅಂತ ಹತ್ತಿರ ಹೋದೆ; ಆ ಕತ್ತೆ ನಾನೇ ಆ ಹುಡುಗ 
ಅಂತ ತಿಳಿದುಕೊಂಡು ನನ್ನಕಡೆ ಬಾಲ ತಿರುಗಿಸಿ ರಾಡಿಸಿ 


ಒದೆಯಿತು. ಪಂಜೆ ಎಲ್ಲಾ ಕೊಳೆಯಾಯಿತು. ಸಿಟ್ಟು 
3 


ಬಂದು ಆ ದೊಣ್ಣೆ ತೆಗೆದುಕೊಂಡು ಆ ಕಕ್ತಿಗೆ ಒಂದು 
ಕೊಟ್ಟಿ. ಓಡಿಹೋಗಿ ಪುಟ್ಟೂರಾನ್‌ ಮನೇ ಹತ್ತಿರ 
ನಿಂತುಕೊಂಡಿತು. ಇನ್ನೊಂದು ಏಟು ಕೊಡೋಣವೆಂದು 
ಅಟ್ಟಿಸಿಕೊಂಡು ಹೋದೆ. ಅಲ್ಲಿ ಆ ಗೇಟು ಬಾಗಿಲಿನ 
ಹತ್ತಿರ ಹೋಗೋವೇಳೆಗೆ ಪುಟ್ಟುರಾವ್‌ ಮಗ ಸುಬ್ಬಸಾಮಿ 
ಹಗ್ಗದಾಟ ಆಡುತಿದ್ದ. ನೆಡುತ್ತಾ ನಿಂತುಕೊಂಡೆ. 
ಹೊರಕ್ಕೆ ಬಂದು “ ಒಳಗೆ ಬನ್ಬೀ”ಂದ. “ ನಾನು ನಿಮ್ಮನೆ 
ಹೊಸಲು ದಾಟೊಲ್ಲ '' ಅಂಜಿ. 

ಜಾನಕಿ ; (ಕೈಲಿದ್ದ ಲೋಟ ಮೇಜಿನಮೇಲಿಟ್ಟು) ಸಾರ್ಥಕ 
ವಾಯಿತು ಬಿಡಿ! ಕಾನು ಹೇಳ್ಳೊಟ್ಟೇಂದ್ರೋ ? 

ಭೀಮಸೇನ :- ಛೆ, ಛೈ ನಾನೇ ಬರೋಲ್ಲಾಂಜಿ. ಅದಕ್ಕೆ 
೬ ಹೋಗಲಿ; ಗೇಟೊಳಗೆ ಬನ್ನಿ”-- ಅಂದ; ಹೋದೆ. ಹಗ್ಗ 
ಹಾರಿಸಿಕೊಂಡು ಕುಣಿಯುತ್ತಾ ಕುಣಿಯುತ್ತಾ ಹಾಡು 
ಹೇಳುತಿದ್ದ, ನನಗೂ ಕುಣೀಬೇಕೂಅನ್ನಿಸಿತು. ಅವನೇ 
ಹಗ್ಗ ಕೊಟ್ಟು “" ಹಾರೀ ಬೇಬಿ” !- ಅಂದ. 

ಜಾನಕಿ: --ಆ ಜೋಟುದ್ಧದಾ ಸುಬ್ಬಸಾಮಿ ಕೂಡ ನಿಮ್ಮನ್ನ 
4 ಬೇಬಿ” ಅಂದನೇ? 

ಭೀಮಸೇನ :---ಅವನಿಗೆ ಇಂಗ್ಲೀಷ್‌ ಹೆಸರು ಕಂಡರೆ ಇಷ್ಟಾ 
ಜಾನೀ! ಅದಕ್ಟೋಸ್ಪರ........ 

ಜಾನಕಿ :--ನಿಮಗೆ ಊರೋರ ಕೈಲೆಲ್ಲಾ “ ಜೀಬ” ಅನ್ನಿ 
ಸಿಕೋಬೇಕೂಂತ ಆಸೆ ಅಂತ ಕಾಣುತ್ತೀ--ಅಂದರೇ ! 
ಏನೋ ನಿಮ್ಮ ತಂದೆ ತಾಯಿ ನಿಮ್ಮನ್ನ “ಬೇಬಿ” ಅಂತ 
ಕರೀತಿದ್ರೂ ಅಂದ್ರೆ ...ಊರಿನ ಮಕ್ಕ ಳಲ್ಲಾ.... 


ಕಿ 


ಭೀಮಸೇನ :--ನನ್ಮು ನಿಷನ್‌ಸ್ಟೂಲ್‌ ಫ್ರಿ ನ್ಸಿಪಾಲ್‌ 
ಜೈಲ್ಡ್‌ ಅಂತ ಇದ್ದರೂ ಜಾನೀ! ಅವರು ಮುದುಕ 
ರಾದರೂ ಊರೋರೆಲ್ಲಾ “ ಮಿಸ್ಟರ್‌ ಚೈಲ್ಡ್‌” ಅಂತಾನೇ 
ಕರೀತಿದ್ರೂ. 

ಜಾನಕಿ :--ನಿಮಗೆ ಬೇಬಿ ಅಂತ ಕರೆಸಿಕೊಳ್ಳೋಣ ಅಂದ್ರೆ 
ಇಷ್ಟಾ ಅನ್ನೀ ! 


ಭೀಮಸೇನ :--ಅಹಾಂ ! ಹಾಗಲ್ಲ! 


ಜಾನಕಿ :-- ನಿಮಗೆ ಹ್ಯಾಗೆ ಇಷ್ಟವೋ ಹಾಗೆಯೇ ಕರಿಸಿ 
ಕೊಳ್ಳಿ. ಆದರೆ ಈ ಕೆಟ್ಟಿ ಸಜನ “ಇಮ್ಮನ್ನ ಹಿಂದೆ ಹಾಸ್ಯ 
ಮಾಡೋದನ್ನ ಮಾತ್ರ 1/1 


ಭೀಮಸೇನ ಇಲ್ಲಾ ಜಾನಕ್‌ ! ಪೂರ್ತಿ ಕೇಳಿಬಿಡು ಸುಬ್ಬು 
ಸಾಮಿ ವಿಚಾರ... ಆಮೇಲೆ ನಾನು ಕುಪ್ಪಳಿಸೋದಕ್ಕೆ 
ಹೋಗಿ ಸಲಸಲವೂ ಹಗ್ಗ ಹಾಕ್ಟೊಂಡು ಮುಗ್ಗರಿಸಿ ಬಿದ್ದೆ. 
ಪಂಜೆ ಇನ್ನೂ ಕೊಳೆ ಆಗಿಹೋಯಿತಲ್ಲಾ. ಆಗ ಕಡೇ 
ಬಾರಿ ಮುಗ್ಗರಿಸಿದಾಗ ಅವನು ನಕ್ಕ. ನನಗೆ, ತುಂಬಾ 
ಸಿಟ್ಟು ಬಂತು. ಹಗ್ಗ ಅಲ್ಲೇ ಬಿಸಾಡಿ “ಇನ್ನೆಂಟು' ದಿನ 
ದಲ್ಲೇ ಚೆನ್ನಾಗಿ ಕುಪ್ಸಳಿಸೋದನ್ನ ಕಲಿತು ಬಂದು ನಿನ್ನ 
ಕಾಂಪೌಂಡಿನಲ್ಲೇ ನಿನ್ನ್ನ ಸೋಲಿಸದೇ ಹೋದರೆ ನನ್ನ 
ಹೆಸರು ಭೀಮಸೇನ ಬೇಬಿ ಅಲ್ಲ'' ಅಂದೆ. 


ಜಾನಕಿ :--" ಬೇಬಿ? 'ಅನ್ನೊದಕ್ಕೆ ಬದಲಾಗಿ “ ರಾವ್‌'' 
ಅನ್ನಬಾರದೇ? 


ಭೀಮಸೇನ :--ನೀನು ಹಾಗೆ ಅನ್ನು ಜಾನೀ. 
5 2 


ಜಾನಕಿ :--(ನೊಂದು) ಅಂತಶೀಥೀಂದ್ರೆ; ನೀವು ಹ್ಯಾಗ 
ನ್ನೂಂದ್ರೆ ಹಾಗಂಶೀನಿ. ಆದರೆ ನಿಮ್ಮ ಶಪಥ ಮರೆತು 
ಕಾಫಿ ಕುಡಿದೇಳಿ. ಗುರುಪಾದ್ಕ ಅಮೃ ತರಾವ್‌ನ ನಮ್ಮ 
ಮನೆಗೆ ಕರೆತರುತಾನಂಶೆ; ಬರೋ ಹೊತ್ತಾಯಿತು. 

(ಭೀಮಸೇನರಾವ್‌ ಅನ್ಯ ಮನಸ್ಕನಾಗುನನು.) 

ಜಾನಕಿ :-- ಯಾಕೇಂದ್ರೆ ? ಯೋಚಿಸುತ್ತಾ ನಿಂತಿರಿ ? 

ಭೀಮಸೇನ :--ಯಾಕೂ ಇಲ್ಲ ಜಾನಕ್‌. ...ಹಾಂ........ 
ಗುರುಪಾದ್ಯ ಅಮೃ ತೆರಾವ್‌ನ ಕರಕೊಂಡು ಬರೋದಕ್ಕೆ 
ಹೋದನೋ ಬೆಳಗ್ಗೆ ಎದ್ದು? 

ಜಾನಕಿ:--ಹೌದು. ಈ ದಿನ ಅವರ ಕಾಲೇಜಿನಲ್ಲಿ ಯಾವುದೋ 
ಪಾರ್ಟಿ ಇದೆಯಂತೆ. ಅದರಲ್ಲಿ ಗುರುಪಾದ ಹಾಡು 
ತಾನಂತೆ. ಅಲ್ಲಿ ಹಾಡೋದಕ್ಕೆ ಮುಂಜೆ ಅಮೃತರಾನ್‌ 


ಲ 
ಮುಂದೆ ಒಂದು ಸಲ ಹಾಡಿ ಶೋರಿಸಬೇಕೂಂತ........ 


ಭೀಮಸೇನ :--ಹಿಹ್ಹಿಹ್ಹೀ! ನನಗೆಲ್ಲಾ ಅರ್ಥವಾಯಿತು 
ಜಾನ್‌ ! 

ಜಾನಕಿ :—ವಿನೂಂದ್ರೆ ಅರ್ಥವಾದದ್ದು / 

ಭೀಮಸೇನ :- ನಾನು ನಿನ್ನ್ನ ಮದುವೆಯಾಗೋದಕ್ಕೆ ಮುಂಜೆ 
ನಿಮ್ಮಣ್ಣ ಶಂಕರನಾರಾಯಣನನ್ನು ಒಂದು ಫಳಿಗೆ ಬಿಟ್ಟರು 
ಶ್ಮಿರಲಿಲ್ಲ. ಅವನನ್ನು ಪಾರ್ಕಿಗೆ ಕರಕೊಂಡು ಹೋಗಿ 
ಅವನಿಗೆ ತಿಂಡಿಕೊಡಿಸೋದು, ಅವನ ಮುಂದೆ ಹಾಡೋದು, 
ಅನನಿಗೆ ಹೇಳಿ ಕೊಡೋದು, ಅವನ ಸೊಂಟಕ್ಕೆ ಕ್ಸ 
ಹಾಕ್ಟೊಂಡು ಕಣ್ಮುಚ್ಚಿಕೊಂಡು ನೆನೆಸೋದು....ಹೀಗೆಲ್ಲಾ 
ಮಾಡಿಬಿಟ್ಟಿದ್ದೀನಿ ಅನ್ನು. 


6 


ಜಾನಕಿ :--ಕಣ್ಮುಚ್ಚಿಕೊಳ್ಳೋದು? 

ಭೀಮಸೇನ :--ಹೌದುರ್ಜಾ! 

ಜಾನಕಿ :-- ಅದೇಕೆ? 

ಭೀಮಸೇನ :--ಅದು ಗಂಡಸರ ಗುಟ್ಟು ಸ ನಿನ್ನ ಕಿವೀಲೆ 
ಗುಬ್ಬಾಗಿರಲೀ. ಹೊಸ ಭಾವಮೈದನ ಹತ್ತಿರಿದ್ದಾಗ ಅವನ 
ತಂಗೀನ ನೆನೆಸಿಕೊಳ್ಳೋ ದಕ್ಕೋಸ್ಫರ PR: 

ಜಾನಕಿ :--(ನಾಚಿ) ಸಾಕು ನಿಮ್ಮ ಹುಡುಗಾಟ. 

ಭೀಮಸೇನ :--ಹುಡುಗಾಟವಲ್ಲಾಾ ಜಾನಕ್‌ ! ಸತ್ಯವಾದ 
ಸಂಗತಿ. ಧಾರೆ ದಿನ ಜ್ಞಾಪಕ ಇದೆಯೇ ಜಾನ್‌ ? 

ಜಾನಕಿ :--ಓಏನು? 

ಭೀಮಸೇನ (ತುಂಬಿದ ಆನಂದದಿಂದ) ನೀನು ಹಸೇಮಣೇ 
ಮೇಲೆ ನನ್ನ ಕಡೆಗೆ ಮೊಣಕಾಲು ಅಡ್ಡನಿಲ್ಲಿಸಿ ಹಿಮಾ 
ಲಯಾ ಪರ್ವತದ ಹಾಗೆ ಕತ್ತು ತಗ್ಗಿಸಿ ಕೂತಿದ್ದಾಗ 
ನಾನು ಮೆಲ್ಲಗೆ ನನ್ನ ಕಾಲಿನ ಹೆಬ್ಬೆರಳು ಎರಡನೇ 
ಬೆರಳ ಸಂದೀಲಿ ನಿನ್ನ ಎಡಗಾಲು ಬೆರಳನ್ನ ಇಕ್ಸಳದ 
ಹಾಗೆ ಸಿಕ್ಕಿಸಿ ಹಿಂಡಿದ್ದೂ! ! 

ಜಾನಕಿ (ನಾಚಿ) ಏನೂಂದರೇ ! ಇಷ್ಟು ವಯಸ್ಸಾದರೂ 
ಮಗುವಿನ ಹಾಗೆ ಆ ಮಾತುಗಳನ್ನೆಲ್ಲಾ ಬಾಯಿತುಂಬಾ 
ನೆನೆಸಿ ಕೊಂಡಾಡುತೀರಲ್ಲಾ ! ! 

ಭೀಮಸೇನ :-- ಅದನ್ನು ನೆನೆಸಿಕೊಳ್ಳುತ್ತಿರುವಾಗ ನನಗೆ 
ಆಗಿನ ವಯಸ್ಸೇ ಬಂದುಬಿಟ್ಟಿರುತ್ತೇ ಜಾನಕ್‌. ನಿನ್ನ 
ಕಣ್ಣಿಗೆ ಕಾಣಲ್ಲಾ, ಅಷ್ಟೇ....ಆಮೇಲೆ ಮೊದಲನೇ ಸಲ 


7 


ನಿಮ್ಮ ಮನೆಗೆ ಬಂದಿದ್ದಾಗ ; ನಾನಿದ್ದ ಹೊರಗಡೆ ರೂಮಿಗೆ 
ನಿಮ್ಮಮ್ಮ ನಿನ್ನ ಕೆಲಿ ಉಪ್ಪಿಟ್ಟಿನ ತಟ್ಟಿ ಕೊಟ್ಟು ಕಳುಹಿಸಿ 
ದರು. ನಾನು ಅರ್ಧ ತೆರೆದ ಬಾಗಿಲ ಹಿಂದೆ ಅವಿತು 
ಕೊಂಡಿದ್ದೆ. ನೀನು, ನಾನಿಲ್ಲಾಂತ ತಿಳಿದುಕೊಂಡು ಒಳಕ್ಕೆ 
ಹೆಜ್ಜೆ ಇಟ್ಟು ಉಪ್ಪಿಟ್ಟಿನ ತಟ್ಟಿ ಚಾಪೆಯಮೇಲೆ ಇಡುತ್ತಿದ್ದ 
ಹಾಗೇ ನಿನ್ನ ಕೈಬೆರಳು ಕಚ್ಚಿ, ನೀನು ಕಿರುಚಿಕೊಂಡು 
ಓಡಿ ಹೋದದ್ದು ಟ್‌ ಅದೆಲ್ಲಾ........ 

(ಅನಂದಭರದಲ್ಲಿ ಮಾತು ಹೊರಡದೆ ಹೆಂಡತಿಯ ಕೈಹಿಡಿದು) 
ರ್ಜಾ! ನಿನಗೆ ಈ ನೆನಪುಗಳಿಂದ ಹರ್ಷವಾಗುವುದಿಲ್ಲವೇ ! 
ಮತ್ತೆ ಆ ನಿನ್ನ ಹುಡುಗತನದ ದಿನಗಳ ನೆನಪು ಸಂತೋಷ 
ಪಡಿಸುವುದಿಲ್ಲವೇ? 

ಜಾನಕಿ :-ಇಇನ್ನೂ ನಾವು ಗುರುಪಾದನ ಮದುನೆ ನಡಿಸಿ 
ಅವನೂ ಅವನ ಹೆಂಡತಿ ಆಡೋ ಆಟಗಳನ್ನು ನೋಡಿ 
ಸಂತೋಷಪಡಬೇಕೇ ಹೊರತು........ 

ಭೀಮಸೇನ :--ಅವರೇನಾಡಾರೂ ಜಾನಕ್‌ ! ನಾವಾಡಿದ್ದರಲ್ಲಿ 
ಕೋಟೀಲಿ ಒಂದು ಭಾಗಾನೂ ಆಡೆಲಾರರು. ಹುಡುಗರ 
ಮುಖದಲ್ಲಿ ಹುಡುಗತನನೇ ಇಲ್ಲ. ಆಡೋ ವಯಸ್ಸಿನಲ್ಲಿ 
ಆಟದಲ್ಲಿ ಜೀವನಿಲ್ಲ....... ಅದೂ ಗುರುಪಾದ, ಅಮೃತ 
ರಾವ್‌ ಜೊತೇಲಿ ಇಂಗ್ಲೆಂಡಿಗೆ ಹೋಗಿ ಬಂದುಬಿಟ್ಟಿರಂತೂ, 
ಇನ್ನೆಷ್ಟು ಬದಲಾಯಿಸಿ ಹೋಗುತಾನೋ ! 

ಜಾನಕಿ (ಕಾಫಿ ಲೋಟ ಮುಟ್ಟ) ಕಾಫಿ ಎಲ್ಲಾ ತಣ್ಣಗಾಗಿ 
ಹೋಯಿತು. 


ಭೀಮಸೇನ :--(ಲೋಟ ತೆಗೆದುಕೊಂಡು) ಇರಲೀ ಬಿಡು. 
ಕಾಪಿ ಬಿಸಿಯಾಗಿರಬೇಕೂಂತ ಏನು ರೂಲ್‌ಸೂ? (ಗಟ 
ಗಟಿನೆ ಕುಡಿದು ಲೋಟ ಜಾನಕಮ್ಮನ ಕೈಗೆ ಕೊಡುವನು.) 

ಜಾನಕಿ (ಹಗ್ಗವನ್ನು ಕೈಗೆ ತೆಗೆದುಕೊಂಡು) ನೀವು ಸ್ನಾನ 
ಮಾಡೇಳಿ ; ನೀರು ಕಾದಿದೆ. 

ಭೀಮಸೇನ —ಹಗ್ಗಬೇಕು ಜಾನಕ್‌ ! ಸುಬ್ಬಸಾಮಾ ಹಿ 

ಜಾನಕಿ :-- ಅವರನ್ನೆಲ್ಲಾ ಮರೆತು ಬಿಡಿ! ನಿಮ್ಮ ದಮ್ಮಯ್ಯ. 
ಅವರು ನಿಮ್ಮನ್ನ ನನ್ನಾಣೆಗೂ ಹಾಸ್ಕಮಾಡೋಕ್ಕೋಸ್ವರ 


ಭೀಮಸೇನ :--(ಜಾನಕಮ್ಮನ ಕೈಹಿಡಿದು) ಮರೆತುಬಿಡುತ್ತ್ಮೀನೆ! 
ಆದರೆ ನೀನು “ ಬಿಡತೊ” ಅನ್ನು 


ಭೀಮಸೇನ :--ನಿನ್ನಮೇಲೆ ಯಾಕೆ ಆಣೆ ಇಟ್ಟುಕೊಂಡೆ? 
ಅದಕ್ಕೆ. 

ಜಾನಕಿ :--“ ಬಿಡತೂ ”ಂದರೇ. 

ಭೀಮಸೇನ :--ಸಾವಿರಸಲ. 

ಜಾನಕಿ :--ಸಾವಿರ ಸಲ ಬಿಡತೂ. 


[ಭೀಮಸೇನರಾವ್‌ ಬಾಗಿಲ ಕಡೆಗೆ ನಡೆಯುತ್ತಿದ್ದ ವನು ತಟ್ಟಿನೆ 
ನಿಂತು ಕ್ಷಣಕಾಲಾನಂತರ ಹಿಂದಿರುಗಿ ಹಿಂಬಾಲಿಸುತ್ತಿರುವ 
ಜಾನಕಮ್ಮನನ್ನು ತಡೆದು] 


ಭೀಮಸೇನ :-ಇಜಾನಕ್‌ ! 


ಜಾನಕಿ :--(ಆಶ್ಚರ್ಯದಿಂದ) ಏನೂಂದರೆ? ಹೀಗೆ ತಿರುಗಿ 
ದಿರಿ ! ಮತ್ತೆ ನಮ್ಮ ಮದುವೆ ವಿಚಾರ ಏನಾದರೂ ನೆತ್ತಿಗೆ 
ಹತ್ತಿತೋ? 

ಭೀಮಸೇನ :--ಹತ್ತಿದರೆ ಹಿತನಾಗೇ ಇರುತ್ತೆ. ಅದಲ್ಲಾ 
ಜಾ !....ನಿಧಾನವಾಗಿ ಮೂಗಿನಲ್ಲಿ ಉಸಿರು ಎಳೆದುಕೋ! 

ಜಾನಕಿ :--ಯಾಕೇಂದರೆ ! 

ಭೀಮಸೇನ: ರಂಗಣ್ಣೋರ ಮನೆಯಿಂದ ಏನೋ ಕರಿದ 
ವಾಸನೆ ಬರುತಾ ಇಲ್ಲವೆ? 

ಜಾನಕಿ :--ಹೌದು ಬರುತಾ ಇದೆ. ಇವತ್ತು ರಂಗಣ್ಣೋರ 
ಮೊಮ್ಮಗನ ಹುಟ್ಟಿದ ಹಬ್ಬ. ಅದಕ್ಟೋಸ್ಪರ....,... 

ಭೀಮಸೇನ :--ಕಾಯೊಬ್ಬಟ್ಟು ತಟ್ಟುತ್ತಿದ್ದಾರಲ್ಲವೇ? 

ಜಾನಕಿ :---ಅದು ಹ್ಯಾಗೆ ಗೊತ್ತಾಯಿತು ನಿಮಗೆ? 

ಭೀಮನೇನ :--ಐಾಸನೆಯಿಂದ ! ಅಷ್ಟು ತಿಳಿಯೊಲ್ಲವೇ ?.... 
ಅಲ್ಲಾ |... ನನ್ನ ರಂಗಣ್ಣ ಕರೀಬೇಕೂಂತಿದ್ದ. 

ಜಾನಕಿ :--(ನಸುಕೋಪದಿಂದ) ಸದ್ಯ ಸುಮ್ಮನಿರಿ. ನಾಚಿಗೆ 
ಗೇಡು. ಮೊಮ್ಮಗನ ಹುಟ್ಟಿದ ಹಬ್ಬಕ್ಕೆ ಬೀದಿಯವರ 
ನ್ನೆಲ್ಲಾ ಊಟಕ್ಕೆ ಕರೀತಾರೆ ಸದ್ಯ, ನಡೀರಿ. ಮಡಿ 
ಉಟ್ಟೊಳ್ಳಿ 

ಭೀಮಸೇನ :-- ಬೀದಿಯೋರನ್ಸೆಲ್ಲಾ ಅಲ್ಲಾ ಜಾನೀ 
ನಾನೂ- ಪಕ್ಟದ ಮನೇಲಿರೋನೂ- ಬಾಲ್ಕಸ್ಸೇಹಿತ | 
ಅಲ್ಲದೇ ಹೋದ ಸಲ ಆತನ ಮನೆಗೆ ಊಟಕ್ಕೆ ಹೋಗಿ 
ದ್ಹಾಗ “ ನಿಮ್ಮ ಮನೆ ಕಾಯೊಬ್ಬಟ್ಟನ ರುಚೀನೇ ರುಚಿ? 


10 


ಅಂದದ್ದಕ್ಕೆ “ ಇನ್ನುಮೇಲೆ ನಮ್ಮ ಮನೇಲಿ ಎಂದು 
ಕಾಯೊಬ್ಬಟ್ಟು. ಮಾಡಿದರೂ ನಿನ್ನಬಿಟ್ಟು ತಿನ್ನೊಲ್ಲ 
ಬೇಬೀ!” ಅಂದಿದ್ದ. (ಅಶಾಪೂರಿತ ದನಿಯಲ್ಲಿ) ಮುಕ್ಳಾಲು 
ಪಾಲು ಇನ್ನು ಸ್ವಲ್ಪ ಹೊತ್ತಿಗೆ ಬಂದು ಕರೀಬಹುದು.... 
....( ನೊಂದು) 1 ಮರೆತುಬಿಡುತಾನೋ ! ಪಾಪ. 
ಹ ಕಾಣೆನಲ್ಲಾ ಸಹಿ ಹೋಗಿ, 
ಜ್ಞಾನಿಸಿಬಿಟ್ಟು ಬಂದುಬಿಡಲೇಂತ........ 
ಜಾನಕಿ :--(ಕೈಹಿಡಿದು) ನೀವು ಒಳಕ್ಕೆ ಬನ್ಸೀ! ಕಾಯೊ 
ಬಟ್ಟು ತಿನ್ನಬೇಕೂನ್ಸಿಸಿದರೆ ಇವತ್ತೇ ಮಾಡುತೀನೇ 
(ಕೈ ಹಿಡಿದು ಕರೆದೊಯು ವಳು) 
ಭೀಮಸೇನ :--(ಒಳಕ್ಕೆ ಹೋಗುತಾ) ಒಬ್ಬಟ್ಟಿಗೋಸ್ಟರ ಅಲ್ಲಾ 
ರ್ಜಾ!....ಪಾಪಾ !...ರಂಗಣ್ಣಾ ! (ಓಳ್ಳೆ ಹೋಗುವರು) 
[ಸ್ಷಣಕಾಲಾನಂತರ ಇತ್ತಲಿಂದ ಇಪ್ಪತ್ತು ನರುಷದ ಗುರುಪಾದ ದಟ್ಟಿ, 
ಷರ್ಟ್‌, ಕೋಟುಗಳನ್ನು ಧರಿಸಿ, ಕೈಲಿ ಎರಡು ಕಟ್ಟುಗಳನ್ನು 
ಹಿಡಿದು ಬಲಭಾಗದ ಹೊರಬಾಗಿಲಿನಿಂದ ಕೈಸಾಲೆಗೆ ಬರುವನು-- 
ಹಿಂದೆ ಸೂಟ್‌ ಧರಿಸಿದ ಇಪ್ಪತ್ತೆರಡು ವರುಷದ , ಅನ್ಭು ತರಾವ್‌ 
ಹಿಂಬಾಲಿಸಿ ಬರುವನು, ಗುರುಪಾದನ ಮುಖದಕ್ಲಿ ಸಮಾಧಾನ-- 
ಹರ್ಷ ಅಮ ತರಾವ್‌ ಮುಖದಲ್ಲಿ ಅಹಂಕಾರ--ಥೋರಣೆ.] 


ಗುರುಪಾದ :--ಬನ್ಸಿ ಮಿಸ್ಟರ್‌ ಅಮೃ ತರಾವ್‌ ! ಹೀಗೆಬನ್ಸಿ 
ಕೂಡಿ ಕುರ್ಚೀಲಿ. ನಾನು ಸ್ಥಾನಮಾಡಿಕೊಂಡು ಬಂದು 
ಬಿಡುತ್ತೇನೆ. 

[ಅನ್ಫುತರಾವ್‌ ಕುರ್ಚಿಯ ಧೂಳು ಹೊಡೆದು ಮೆಲ್ಲಗೆ ಕುಳಿತು, 
ಸುತ್ತಲೂ ತಿರಸ್ಕಾರ ದೃಷ್ಟಿಯಿಂದ ನೋಡುವನು] 


11 


ಗುರುಪಾದ :--(ಕಟ್ಟುಗಳನ್ನು ಬಿಚ್ಚಿ, ಹೊಸ ಜೊತೆ ಷೂಸ್ಕ್‌ 
ಕಾಲುಚೀಲ, ಹೊಸ ಸಿಲ್ಕ್‌ ಷರ್ಬ್‌, ಹೊಸೆ ಫ್ಲಾನಲ್‌ ಪಾ ಪ್ಯಾಂಟ್‌ 
ತೆಗೆದು ಮೇಜಿನಮೇಲಿಡುತ್ತಾ) ಅಂತೂ ಈ ದಿನದಿಂದ ನಾನೂ 
ಈ ಸರಾಯಿ ಷೂಸ್‌ ಎಲ್ಲಾ ಅಭ್ಯಾಸಮಾಡಬೇಕಾಯಿತು. 

ಅವ್ಳು ತೆರಾವ್‌ :-- ನೀವು ಈ ಬಗೆ ದ್ರೆ ನ್‌ನಲ್ಲಿ ಅಷ್ಟುದಿನೆ ಇದ್ದ 
ಮೇಲೇನೇ ನಿಮಗೆ ಅದರ ಡೀಸ್ಟೋ, ಕಪ್ನೀನಿರ್ಯಸ್‌ 
ಡಿಗ್ನಿಟ ಎಲ್ಲಾ ತಿಳಿಯುತ್ತೇ ಹೊರತೂಮೇ.... 

ಗುರುಪಾದ :--- ( ಮುಗುಳ್ನಗೆಯಿಂದ)  ಕನ್ಸೀನಿರ್ಯೆಸ್ಕೂ 
ಕಂಫರ್ಟೂ., ಈ ಡೈಸ್ಸಿನಲ್ಲಿರಬಹುದೇನೋ ; ಆದರೆ 
“ ಡಿಗ್ಗಿಟ್ತ ಡೀಸೆನ್ಸೀ--ಇದರಲ್ಲೇ ಇರೋದೂ, ಬೇರೆ 

ಡ್ರಿಸ್‌ನಲ್ಲಿಲ್ಲಾ ''ನ್ಯೋದು ಸರಿಯಲ್ಲ. 

ಅಮೃ ತರಾವ್‌ :—(ನೆಸುಮುನಿದು) ನಾನು ಆಗಲೇ ಹೇಳಿಬಿಟ್ಟಿ 
ನಲ; ಇದೆಲ್ಲಾ ಬಿ ಬ್ರೀಡಿಂಗಿಗೆ ಸೇರಿದ್ದು. ಆಯಾ ಫ್ಯಾಮಿಲೀ 
ಪೊಜಿರ್ಷಗೆ ಹೊಂದಿಕೊಂಡೇ ಕನ್ಚಿರ್ಶ್ವಸ್‌ ಕೂಡಾ ಬೆಳೆದು 
ಬಂದಿರುತ್ತೆವೆ......... ಐ ರ್ಮಾ-- ಅದು ಬೇರೇ ವಿಚಾರ 
ವಾಯಿತು. ನಾಳೆ ನಾನೂ ನೀವೂ ಇಂಗ್ಲೆಂಡಿಗೆ ಹೊರ 
ಟಾಗಂತೂ ನಮ್ಮ ಫಾದರ್‌ ಎಕ್ಸ್‌ಪ್ರೆಸ್‌ ಮಾಡಿರೋ 
ಹಾಗ ಟೂ ಇಂಡಿರ್ಯ ರ್ರಿ ಇ ಅದೂ ರ್ಟ್ರ್ಯಸ್‌ 
ಇಂಗ್ಲೆಂಡಿಗೆ ಸೆಯಿಲ್‌ ಮಾಡಿದ ಹಾಗಿರಬೇಕು. ಅಲ್ಲೂ 
ಸಹ ಹಾಗೇ ಇದ್ದು ಫ್ಯಾಮಿಲೀ ಡಿಗ್ನಿಟ ಕೀಪ್‌ ಅಪ್‌ 
ಮಾಡಿಕೋ ಬೇಕೂ. 

ಗುರುಪಾದ :--ಅಂತ್ಕೂ ಮಿಸ್ಟ ರ್‌ ಅಮೃ ತರಾವ್‌ ! ನನಗಿ। 
ಏಪಿಂಗ್‌ ಆಫ್‌ ದಿ ವೆಸ್ಟ್‌ ಅಸ್ಟು ಓಡಿಸೊಲ್ಲ. 


12 


ಅಮೃ ತೆರಾವ್‌ ಜತ (ಕೈಗಡಿಯಾರವನ್ನು ನೋಡಿ) ಹೆಂ-- ಟೆಟ್‌ 
ಅಸ್‌ ಡ್ರಾಪ್‌ ದಿನ್‌ ಅನೆಂಡಿಂಗ್‌ ಡಿಸ್ಫ್ಕರ್ಷ. ಆಗಲೇ 
ರ್ನ ಟ್ರಿಂಟಿ ಆಗುತಾ ಬಂತು. ನಾನು ಪೋಸ್ಟ್‌ ಆಫೀಸ್‌ 
ಕಡೆಗೆ ಹೋಗಿ ಬರುತೇನೆ- ಫಾದರ್ಸ್‌ ಲೆಟರ್‌ ನೋಡಿ 
ಕೊಂಡು, ಬಹುಶಃ ನೆಕ್‌ ಸ್ಟ್‌ ವೀಕ್‌ ನಾನು ಬಾಂಬೇಗೆ 
ಹೋಗಿ ಎನ್‌. ಎಸ್‌. ರಜಪುಟಾಣದಲ್ಲಿ ಎರಡು ಸೀಟ್‌ 
ಅರ್ಡ್ತಾಸ್‌ ಆಗಿ ಬುಕ್‌ ಮಾಡಿಸಿ ಬರಬೇಕಾಗಬಹುದು. 
(ಕುರ್ಚಿಯಿಂದೆದ್ದು ಸರಿಯುವನು) 

ಗುರುಪಾದ :-- ಇಷ್ಟೇಕವಸರ ಮಿಷ್ಟರ್‌ ಅಮೃತರಾವ್‌ ! 
ನಿಧಾನವಾಗಾಗಲೀ ; ಇನ್ನೂ ಮ್ಯಾರೇಜಿಗೇನೇ ಹದಿನೆಂಟು 
ದಿವಸ ಇದೆ. ಹೀಗಿರೋವಾಗ....... 

ಅಮೃ್ಭತರಾವ್‌ :-- ( ಮುಂಡೆ ನಡೆದು.) ಮ್ಯಾರೇಜ್‌ ತನ್ನ 
ಪಾಡಿಗೆ ತಾನು ನಡೆಯುತ್ತೆ. ಬಟ್‌ ಐ ಮಸ್ಟ್‌ ಥಿಂಕ್‌ 
ಆಫ್‌ ಅವರ್‌ ಫ್ಯೂಚರ್‌ ಎಜುಕೇರ್ಷ ಅಂಡ್‌ ಇಟ್ಸ್‌ 
ಡೀಟೇಲ್ಸ್‌....ನೀವು ಸ್ನಾನ ಮಾಡಿಬಿಡಿ. ಅಷ್ಟುಹೊತ್ತಿಗೆ 
ಪೋಸ್ಟ್‌ ನೋಡಿಕೊಂಡು ಬಂದು ಬಿಡುಕ್ತೀನೆ. 

ಗುರುಪಾದ :--ಹಾಗೇ ಆಗಲೀ ! 

ಅಮೃ ತರಾನ್‌ ; --(ನಿಷ್ಕ್ರಮಿಸಿದ್ದ ವನು ತಟ್ಟಿನೆ ತಿರುಗಿ) ಹಂ! 
ಮಿಸ್ಟರ್‌ ಗುರುಪಾದ್‌! ಅ ಪ್ಯಾಂಟ್ಸ್‌ನ ಹಾಕಿಕೊಳ್ಳೋದಕೆ 
ಮುಂಚೆ ಪಂಜೇನ ಕೊಡವಿದ ಹಾಗೆ ಕೊಡವಿಬಿಟ್ಟೀರಾ ! 
ಐರ್ರ ಹೋಗಿ ಕೊಳದಪ್ಪಲೆಯಾದೀತು. (ನಿಷ್ಯ _ನುಣ) _ 
[ಗುರುಪಾದನು ನೊಂದು ಆತ್ತಲೇ ನೋಡುತ್ತಿರುವನು. ಹಿಂದಿ 

ನಿಂದ ಜಾನಕಮ್ಮ ನು ಬರುವಳು] 


13 


ಜಾನಕಿ :--ಗುರೂ ! ಅಜಿಣೆ ನಿನ್ನೆ ಭಾವಮೈದ ಹೊರಟು 
ಹೋದರೂ? 

ಗುರುಪಾದ ಸದ್ಯ ಇನ್ನೂ ಭಾವಮೈ ದುನನಾಗಿಲ್ಲ ದೇವರ 
ದಯೆಯಿಂದ--ಅವರು ಪೋಸ್ಟ್‌ ಆಫೀಸಿಗೆ ಹೋಗಿಬರುತಾ 
ರಮ್ಮ. 

ಜಾನಕಿ :--ಇದು ಯಾಕೆ ಮಗೂ ಹೀಗಂತೀ ? 


ಗುರುಪಾದ :---ಅಲ್ಲಮ್ಮಾ ! ನಾನು ಇಷ್ಟು ದೊಡ್ಡೋನಾಗಿ 
ಬೆಳೆದ ಬಟ್ಟೆ ಹಾಕ್ಸೊಳದನ್ನ ಕೂಡಾ ಇವರಿಂದ ಕಲೀ 
ಬೀಕೇ?! 

ಜಾನಕಿ :--( ತಲೆಯನ್ನ ನೇವರಿಸುತ್ತಾ) ನೋಡು ಮಗೂ! 
ದೊಡ್ಡೋರ ಸಂಬಂಧ ಮಾಡೋವಾಗ ನಾವೂ ಅವರಂತೆ 
ಕುಣಿಯೋದಕ್ಕೆ'ಸಿದ್ಧವಾಗೇ ಇರಬೇಕು. ನಿಮ್ಮಪ್ಪ, ನಿಮ್ಮ 
ತಾತ, ನಿಮ್ಮುತ್ತಾತ್ತ ಯಾರೂ ಸೀಮೆಗೆ ಹೋಗಿ ಬಂದಿಲ್ಲ 
ಏನೋ ನಿನ್ನ ಭಾಗದ ದೇವರು ಪ್ರಸನ್ನನಾಗಿದಾನೆ ; ಇಂಥ 
ಸಂಬಂಧ ಬಂದಿದೆ. ಅವರ ಸಂಗಡ ಇರೋವಾಗ ಅವ 
ರಂತೆ ಇದ್ದುಬಿಟ್ಟರಾಯಿತು. ನಾಳೆ ನಿನಗೆ ಭಾರೀ ಕೆಲಸ 
ವಾದಮೇಲೇ--ನನ್ನ, ನಿಮ್ಮ ತಂದೇನ ನೀನು ಎಸ್ಟು 
ಸುಖವಾಗಿಟ್ಟುಕೊಂಡಿರಬಹುದು ನೋಡು [-ಅಸ್ಟಕ್ಕೋ 
ಸ್ವರವಾದರೂ ನೀನು ಈಗ ಅವರನ್ನ ನುಸರಿಸಜೀಕು. 

ಗುರುಪಾದ :--ಏಿನೋ ನಿಮ್ಮಿಷ್ಟ; ನೀವು ಹೇಳಿದ ಹಾಗೆ ಕೇಳಿ 
ಬಿಟ್ಟರೇ ನಿಮ್ಮ ಮನಸ್ಸಿಗೆ ಸಂತೋಷ ; ಅದೊಂದೇ ನನಗೆ 
ಚೀಕಾದದ್ದು....ಅಪ್ಪ ಎಲ್ಲಿ? 


14 


ಜಾನಕಿ :--ಸ್ನಾನಮಾಡುತಾ ಇದಾರೆ. ಏಳು; ನೀನೂ 
ಮಡಿ ಉಟ್ಟುಕೊಂಡು ಬಿಡು ನಿನ್ನ್ನ ಭಾವಮೈದ ಬರೋ 
ವೇಳೆಗೆ. 

ಗುರುಪಾದೃ:--ಆಗಲಮ್ಮ 

[ಜಾನಕಮ್ಮ ಒಳಕ್ಕೆ ಹೋಗುನಳು. ಗುರುಪಾದನು ತನ್ನ ಜೇಬಿ 
ಇಂದ ರೋಲ್ಸ್‌ ಗೋಲ್ಡ್‌ ಗುಂಡಿಗಳನ್ನು ತೆಗೆದು. ಹಾಸ ಕಟ್ಟ 
ಸಿಲ್ಕ್‌ ಷರ್ಟ್‌ಗೆ ಹಾಕುತ್ತಾ ಹಾಡುತ್ತಿರುನನು.] 

ರಾಗ._ಹಿಂದುಸ್ತಾನೀ ಭೈರನಿ. ತಾಳ-ತ್ರಿತಾಲ್‌ 

ಚಕೋರಂಗೆ ಚಂದ್ರಮನಾ | ಬೆಳಕೀನ ಚಿಂತೇ | 
ಅಂಬುಜಕೆ ಭಾನುವಿನಾ | ಉದಯದ ಚಿಂತೇ | 
ಭ್ರಮರಂಗೆ ಪರಿಮಳದಾ | ಬಂಡುಣ್ಣುವ ಚಿಂತೇ | 
ನಮಗೆ ನಮ್ಮ ಕೂಡಲಸಂಗಮ | ದೇವನ ನೆನೆವಚಿಂತೇ | 

[ಹಾಡು ಮುಗಿಯುತ್ತಿರುವಂತೆಯೇ ಹಿಂದಿನಿಂದ ಭೀಮಸೇನರಾಯನು 
ಧೋತ್ರದ ನೆರಿ ತೀಡುತ್ತಾ ಬರುವನು.] 

ಭೀಮಸೇನ : ಗುರೂ! ಏನುಮಾಡುತಿದ್ದೀ 9) 

ಗುರುಪಾದ :-ಸಿಲ್ಫ್‌ ಸರ್ಟಿಗೆ ಗುಂಡಿ ಹಾಕುತಿದೇನಪ್ಪಾ. 

ಭೀಮಸೇನ :--( ಆಶಾಪೂರ್ಣದನಿಯಿಂದ ) ಸಿಲ್ಕ್‌ ಷರ್ಟೂ ! 
ಯಾರಿಗೋಸ್ಟರ ತಂದೇ? 

ಗುರುಪಾದ ;-(ಷರ್ಟನ್ನು ತಂದೆಯ ಕೈಗೆ ಕೊಟ್ಟು) ನಿನಗೋ 
ಸ್ಪರಾಪ್ಟ್ರಾ ! 

ಭೀಮಸೇನ ನ ಆನಂದದಿಂದ ಷರ್ಟ್‌ ಶ್ಪೆಗೆ ತೆಗೆದುಕೊಂಡು 
ನೋಡಿ) ಗುಂಡೀನೂ ಜೊತೇಲೇ ತಂದುಬಿಟ್ಟದೀಯಲ್ಲಾ ! 


1 


ಒಳ್ಳೇ ಜಾಣ ಮಗೂ ನೀನೂ. (ಗುರುಪಾದನ ಬನ್ನನ್ನು 
ಮೃದವಾಗಿ ಚಪ್ಪರಿಸಿ) ಒಳಗೆ ಹೋಗಿ ದೇವರ ಹತ್ತಿರ ಇರೋ 
ಪಂಚವಾಳದಿಂದ ಸ್ವಲ್ಪ ಅರ್ರಿನ ತಂದು, ಇದರ ಕತ್ತಿನ 
ಪಟ್ಟಿ ಒಳಕ್ಕೆ ಮುಟ್ಟಿಸಿ ಬಿಡು. ಇಲ್ಲದಿದ್ದರೆ (ಹನಿ ತಗ್ಗಿಸಿ) 
ಹೊಸ ಬಟ್ಟೇನ ಹಾಗೇ ಹಾಕಿಕೊಂಡರಲ್ಲಾಂತ ನಿಮ್ಮಮ್ಮ 


[ಗುರುಪಾದನು ಒಳಗೆ ಹೋಗಿ ಬರುವುದರಲ್ಲಿ ಭೀಮುಸೇನರಾಯನು 
ಷರಿನ ತೋಳು ತೂರಿಸಿ, ಕತ್ತನ್ನು ಮಾತ್ರ ತೂರಿಸದೆ ಕಾದಿರು 


ವನು.] 


ಭೀಮಸೇನ :-—(ಗುರುಪಾದನು ಬಂದದ್ದನ್ನು ಕಂಡು) ಬಂದೆಯಾ 
ಮಗೂ! ಹಾಂ! ಕತ್ತಿನ ಒಳಗೆ, ಸ್ವಲ್ಪ, ಸುಮ್ಮನೇ 
ಶಾಸ್ತ್ರಕ್ಕೆ, ಕೊಂಚ, ಸೋಕಿಸಿ ಬಿಡು. 

[ಗುರುಪಾದನು ಅರ್ಯಿನ ಮುಟ್ಟಿ ಸಿ, ತಂದೆಗೆ ಸರ್ಟಿನ್ನು ಸರಿಯಾಗಿ 
ತೊಡಿಸುವನು.] 


ಭೀಮಸೇನ :-- ( ಸರ್ಜನ್ನೂ ಗುಂಡಿಗಳೆನ್ನೂ ನೋಡಿಕೊಂಡ 
ತುಂಬಿದ ಸಂತೋಸದಿಂದ ಮಗನನ್ನಸ್ಪಿ) ಅಂತೂ ತುಂಬಾ 
ಜಾಣಾ ಮಗೂ ನೀನೂ!........ ಹಹ್ಹಾ! ನನಗಿಷ್ಟವಾ 
ಗಿರೋ ಗುಂಡಿಗಳೂ, ಬಟ್ಟಿ ಎಲ್ಲಾ ಆರಿಸಿ ನನ್ನಳತೆಗೆ ಸರಿ 
ಯಾಗಿ ಹೊಲಿಸಿಕೊಂಡೇ ತಂದುಬಿಡುತೀಯಲ್ಲಾ | 
ಹಹ್ಹಾ !....ನಾಳೆ ಇಂಗ್ಲೆಂಡಿಂದ ಬರೋವಾಗಲೂ, ನನಗೆ 
ಅಲ್ಲಿಂದ ತರಹೇವಾರೀ ಸಷರಟ್‌ಗಳೂ, ಗುಂಡಿಗಳ 
ಒಂದು ಒಳ್ಳೇ ರಾಗಮಾಲಿಕೆ, ಆಂ?...ಒಂದು ರೇಷ್ಮೆ 


16 


ಸೊಳ್ಳೇಸರದೇ, ಆಮೇಲೆ (ಆತ್ತನೋಡಿ) .ಓಹೋ ಷೂಸ್‌ 
ಬೇರೇ ತಂದುಬಿಟ್ಟಿದೀಯಾ? 

ಗುರುಪಾದ :--ಹೌದಪ್ಪಾ ! 

ಭೀಮಸೇನ :—((ಮಗನ ಭುಜದಮೇಲೆ ಕೈಯಿಟ್ಟು) ಅವನ್ನ 
ನಿನಗೋಸ್ಟರ ತಾನೇ ತಂದಿರೋದೂ ? 

ಗುರುಪಾದ :--ಅಲ್ಲಲ್ಲಾ - ನಿನಗೋಸ್ಪರ 

ಬೀಮಸೇನ ;-(ಆಶ್ಚರ್ಯ--ಸಂತೋಷದಿಂದೆ) ನನಗೋಸ್ಫರಾ? 

ಗುರುಪಾದ :--ಹೌದಪಾ. 

ಭೀಮಸೇನ :೨ ನಾನು ಈಗ ಷೂಸ್‌ ಹಾಕಿಕೊಳ್ಳೊ ದು 
ಅಭ್ಯಾಸಮಾಡಲೇ ಗ 

ಗುರುಪಾದ :--ಹೌದಪ್ಪಾ ! ಇಲ್ಲದಿದ್ದರೇ ನಾಳೆ ನಾನು 
ಇಂಗ್ಲೆಂಡಿನಿಂದ Re 3 ಕಳುಹಿಸಿದರೆ ಹೇಗೆ ಉಪಯೋಗಿ 
ಸೋದು! ? ಅಲ್ಲೇನು ಎಕ್ಕಡ, ಜೋಡೂ ಒಂದೂ ಸಿಗೊಲ್ಲ. 

ಬೀಮಸೇನ :--(ಅಲ್ಲೆೇ ನಿಂತು ಷೂಸ್‌ನ ದಿಟ್ಟಿಸಿ ನೋಡಿ) ವಿಜ 
ನಿಜ! ನೀನು ನಿಜವಾಗಲೂ ತುಂಬಾ ಜಾಣಾ ಗುರೂ |... 
ಆದರೆ ಇವು ಕಚ್ಚಬಿಟ್ಟರೋ ?....! 

ಗುರುಪಾದ ್‌ಕಚ್ಚದ ಹಾಗಿರಲೀಂತಾನೇ ಈ ಕಾಲುಚೀಲ 
ತಂದಿಕೋದು. (ಜೇಬಿನಿಂದ ಕಾಲುಚೀಲಗಳನ್ನು ತೆಗೆದು 
ಕೊಡುವನು.) 

ಭೀಮಸೇನ :--ಭೇಷ್‌ ! ಭೇಷ್‌ !...ನಮ್ಮನ್ಸ ಇದ್ದನಲ್ಲ 
ಗುರು, ನಿಮ್ಮ ತಾತಾ....ಸಾಪ ನೀನು ನೋಡಿರಲಿಲ್ಲಾನ್ನು 


17 


..ಅವನು ಕೂಡಾ ನನ್ನ ಆಶೇನಾ ನಿನ್ನ ಹಾಗೆ ಶಿಳಿದು 
ಕೊಂಡಿರಲಿಲ್ಲ... ಆಂ........ಈಗ ಅವನ್ನ ಹಾಕಿಕೊಂಡು 
ನೋಡಲೋ ? 

ಗುರುಪಾದ :--ಹೀಗೆ ಬಾಪ್ಪಾ! ಕುರ್ಚಿಯಮೇಲೆ ಕೂತುಕೋ 
ನಾನು ಹಾಕುತ್ತೇನೆ ಸೂಸ್‌ನ. 

[ಭೀಮಸೇನರಾಯನು ಕುರ್ಚಿಯಮೇಲೆ ಕೂಡುವರು. ಗುರುಪಾದನು 
ಕಾಲುಚೀಲ ತೊಡಿಸಿ, ಷೂಸ್‌ ಹಾಕಿ, ಕಟ್ಟುತ್ತಿರುವನು.] 

ಭೀಮಸೇನ :--ಅಂತೂ ಎಕ್ಟಡದಷ್ಟು ನಿರಾತೆಂಕವಲ್ಲ ಈ 
ಸಂಸಾರೆ. 

ಗುರುಪಾದ : --ಆದರೆ ಇದರಿಂದ ಹೆಜ್ಜೆ ಬಿರಿಯೊಲ್ಲಾಸ್ಸ ! 
ಭೀಮಸೇನ :--ಹೌದೇನು? 

ಗುರುಪಾದ :--ಹೌದನ್ಸ ! ಹೆಜ್ಜೆ ಒಳ್ಳೆ ರ ಹೂ ಇದ್ದ ಹಾಗೆ 
ಇರುತ್ತಿ “ಮನೆಗೆ ೫ ಇದನ್ನು ತೆಗೆದಮೇಲೆ. 

ಭೀಮಸೇನ :--ಮಗೂ ! ನೀನು ಇಂಗ್ಲೆಂಡಿನಿಂದ ತರಹೇ 
ವಾರಿ ಷೂಸ್‌ಗಳೂ, ಬಣ್ಣ ಬಣ್ಣದ ಕಾಲುಚೀಲಗಳೂ, 
ಶಾಲುಗಳೂ, ವೆಸ್ಟ್‌ ಕೋಟುಗಳು RS ಆಮೇಲೆ ಚಿನ್ನದ 
ಸರಪಣಿ ಇರೋ ಗಡಿಯಾರ...... ಇ ಹೀಗೆ ನನಗೆ 
ಬೇಕಾದ್ದೆಲ್ಲಾ ತರುತೀತಾನೆ? 

ಗುರುಪಾದ :--ತರುಶೀನಪ್ಪ್ರ ! 

ಭೀಮಸೇನ :--ಮಗೂ ! ನಾನು ಮಗ್ಗ ಲು ಮನೆ ರಂಗಣ್ಣನ 
ಹತ್ತಿರ ಹೋಗಿ ಈ ಹೊಸ ಸರ್ಟೂ, ಸೂಸಿ ಕೋರಿಸಿ 
ಬಿಟ್ಟು ಬರುತೀನಿ (ಹೊರಡಲಿರುವನು) 


18 


ಗುರುಪಾದ :--ಅಪ್ಪಾ ! ಅವರಮನೇಲಿ ಇವತ್ತು ಏನೋ 
ಹಬ್ಬ ಇರಬಹುದು. ಯಾರುಯಾರೋ ಓಡಾಡುತ್ತಿದ್ದರು. 
ರಂಗಣ್ಣೋರು ಕೂಡ ಮಗುಟ ಉಟ್ಟುಕೊಂಡು, ಮೊಟ್ಟಿ 
ಕಾಯಿ ಜುಂಗು ಬಿಡಿಸುತ್ತಿದ್ದರು ವರಾಂಡಾದಲ್ಲಿ. ನಾನೀಗ 
ಬರುತ್ತಾ ನೋಡಿದೆ. 


ಭೀಮಸೇನ :--ಇರಲೇಳು ಮಗು! ಅದಕ್ಕೇನಂತೆ 


ಗುರುಪಾದ :--(ಸಂಕೋಣದಿಂದ) ಅಲ್ಲಾಪ್ಪಾ!!........ ಇನ್ನೂ 
ಯಾರ್ಯಾರೋ ಬಂದಿದಾರೆ ಅವರ ಮಿಗೆ. ಬೇಕಾದರೆ 
ಮಧ್ಯಾಹ್ಮದಮೇಲೆ ಹೋಗಿ 


ಭೀಮಸೇನ :- ಅದೇನು ಸರ್ವಾಯಿಲ್ಲ ಮಗು, ಅಲ್ಲದೆ ರಂಗ 
ಣಿ ನನಿಗೆ ಒಂದು ತುರ್ತಾದ ಸುದ್ದಿ ಬೇರೆ ಹೇಳಬೇಕಾಗಿತ್ತು. 
ಅವನೆ ಇಜಮಾನಿಗೆ ಸಂಬಂಧಪಟ್ಟಿದ್ದು. ಜೊತೆಗೆ ಇವನ್ನೂ 
ಕೋರಿಸಿದ ಹಾಗಾಯಿತು. ಈಗ ಬಂದುಬಿಡುತೀನಿ. 
ನೀನೇಳು ; ಮಡಿ ಉಟ್ಟುಕೋ ನಿನ್ನ ಭಾವಮೈದ ಬರೋ 
ವೇಳೆಗೆ. 
[ಸರ್ಬನ್ನು ನೋಡಿಕೊಂಡು ಗುಂಡಿಯನ್ನು ಸರಿಪಡಿಸಿಕೊಳ್ಳುತ್ತಾ 
ನಿಷ್ಕ್ರಮಿಸುನನು.] 
ಗುರುಪಾದ :--(ಅತ್ತಕಡೆಯೇ ನೋಡಿ ನಿಟ್ಟುಸಿರುಬಿಟ್ಟು) ಅಪ್ಪ ! 
ನೀನು ನಿಜವಾಗಿಯೂ ಚೇಬಿ...... ನಿನ್ನನ್ನು ಇತರರ 
ಕೈಬಾಯಿಗೆ ಸಿಕ್ಕಿಸದಂತೆ, ಕಾಪಾಡೋದೇ ನನಗೆ ಈ ಜನ್ಮದ 
ಗಾರಿ ಎರಡು ವರ್ಷಗಳ ಕಾಲ ನಿನ್ನನ್ನು ಬಿಟ್ಟು. 
ಈ ಕುಹಕದ ಕುಜನರ ಇ. ದೂರ ದೇಶಕ್ಕೆ 
1 ಹೇಗಿರುಕ್ತೇನೋ |... 


19 


[ಹಿಂದಿನಿಂದ ಜಾನಕಮ್ಮ ನು ಬರುವಳು] 


ಜಾನಕಿ :-- ಗುರು! ಏನು ಯೋಚಿಸುತ್ತಾ ನಿಂತುಬಿಟ್ಟಿ ? 
ಮಡೀಗೆ ಹೊತ್ತಾಗಲಿಲ್ಲವೇ ? 

ಗುರುಪಾದ :—ಬಂದೆನಮ್ಮಾ ! 

ಜಾನಕಿ :-(ಸುತ್ತಲೂ ನೋಡಿ) ಇದೇನು? ಈಗ ನೀನು 
ತಂದಿಟ್ಟ ಸರ್ಟು ಷೂಸ್‌ ಎಲ್ಲಿ? 

ಗುರುಪಾದ :--ಅಪ್ಸ ಹಾಕಿಕೊಂಡು ಹೋದರು. 

ಜಾನಕಿ ;:- (ಅಚ್ಚರಿಯಿಂದ) ಅಪ್ಪಾ !? 

ಗುರುಪಾದ ಹೌದಮ್ಮ. ಹೊಸ ಸಾಮಾನು ಕಂಡರೆ ಅವರಿ 
ಗೆಷ್ಟು ಆನಂದವೋ ಹೇಳತೀರದು. “ ನಿಮಗೋಸ್ಟರವೇ 
ಅವನ್ನ ತಂದಿದೀನಿ'' ಅಂದೆ; ಹಿಗ್ಗಿ ಹೋದರು. ಆಮೇಲೆ 
ಅವನ್ನು ಹಾಕಿಕೊಂಡು, ಸಂತೋಷಪಟ್ಟು ಮಗ್ಗಲುಮನೆ 
ರಂಗಣ್ಣೋರಿಗೆ ತೋರಿಸಿ ಬರುತೇನೇಂತ ಹೋದರು. 

ಜಾನಕಿ :--(ನುಗ್ಗುವ ಸಿಟ್ಟಿನ್ನು ತಡೆದ) ಅಲ್ಲಿಗೆ ಹೋಗೋ 
ದಕ್ಕೆ ಇದೊಂದು ಒಳ್ಳೇ ನೆಸವಾಯಿತು.......(ನೊಂದು) 
ದೇವರು ಇವರಿಗೆ ಎಂದಿಗೆ ಬುದ್ಧಿ ಕೊಡುತಾನೋ ಕಾಣೆ! 
ಇಷ್ಟು ನಯಸ್ಸಾದರೂ ಕೂಡ ಈ ಚನಲಯಬುದ್ಧಿ, ಈ ತಿರಿ 
ಯಾಶೆಗಳೂ........ 

ಗುರುಪಾದ :- (ಕೈಜೋಡಿಸಿ ತಡೆದು) ಅಮ್ಮಾ! ಮುಂದೇನೂ 
ನುಡಿಯಬೇಡ. ಅಪ್ಪನಾತ್ಮ ಇನ್ನೂ ಮಗು- ಮಗುವಿನಂತೆ 
ಸ್ತಿನಲ್ಲೇ ಇದೆ. ಅದು ಇನ್ನುಮುಂದೆ ಜನ್ಮಜನ್ಮಾಂತೆರಗಳಲ್ಲಿ 
ಬೆಳೀತಾ ಸಂಸ್ಥಾರವಾಗುತಾ ಬರಬೇಕೇ ಹೊರತು, ದೇಹ 


20 


ದೊಂದಿಗೇನೇ ನೆಟ್ಟಗೆ ಬೆಳೆಯೊಲ್ಲ. ದೇಹವೃದ್ಧವಾದ ಮಾತ್ರ 
ಕ್ರೇನು? ಅಪ್ಪ ಇನ್ನು ಮಗು! ಅವನ ಪುಣ್ಯದಿಂದ ದೇವರು 
ನಿನ್ನಂಥ ಹೆಂಡತೀ ಕೈಗೆ ಸಿಗೋಹಾಗೆ ಮಾಡಿದ. ಬೇರೆ 
ತರಹ ಹೆಂಡತೀರ ಕ್ಸಗೆ ಸಿಕ್ಟಿದ್ದರೆ ಎಂದೋ ಬೀದಿಗೆಳೆದು 
ಅವನನ್ನ ಹುಚ್ಚನನ್ನಾಗಿ ಮಾಡಿಬಿಡುತ್ತಿದ್ದರು. ನಿನ್ನ ಜನ್ಮ 
ಸಾರ್ಥಕವಾಗಿದೆಯಮ್ಮ ! ನೀನು ಅಪ್ಪನ್ನ ಮಗುವಿನಹಾಗೆ 
ಸಾಕುತ್ತಿದೀಯಲ್ಲಮ್ಮ್ಮಾ! ಅಸ್ಪಕ್ಕೇನೆ ದೇವರು ಮೆಚ 
ಕೊಂಡಿದಾನೆ. ಹೀಗಿರೋವಾಗ ನಿನ್ನ ಬಾಯಿಂದ ಅವನ 
ವಿಚಾರವಾಗಿ ಬಿರುನುಡಿಗಳು ಹೇಗೆ ಬಂದಾವಮ್ಮ!....... 
(ತಾಯಿಯ ಕೈಹಿಡಿದು) ನಿನ್ನ ಮನಸ್ಸಿನ ಚಿಂತೆ ನನಗೆ 
ಗೊತ್ತಮ್ಮ. 

ಜಾನಕಿ :- ( ಕಣ್ಣೊರಸಿಕೊಂಡು ಮಗನ ಎರಡು ಕೈಗಳನ್ನು 
ಹಿಡಿದು) ನನಗೆ ಪ್ರಪಂಚದಲ್ಲೆಲ್ಲಾ ಅವರದೊಂದೇ ಚೆಂತೇ 
ಮಗೂ ! ಯಾರೆಲ್ಲಿ ಅವರನ್ನ ಹಾಸ್ಕಮಾಡಿ ಅವರ ಮನ 
ಸ್ಪನ್ನ ನೋಯಿಸುತಾರೋ ! ಯಾರೆಲ್ಲಿ ಅವರನ್ನ ಗೇಲೀ 
ಮಾಡೀ ಗೋಳಾಡಿಸುತಾರೋ ಅನ್ನೋದೇ ನನ್ನ ಕನಸು 
ಮನಸಿನಲ್ಲೂ ತುಂಬಿದೆ. ಗುರೂ ! ನಮ್ಮ ಪುಣ್ಯಕ್ಕೆ ನೀನು 
ಬುದ್ದಿವಂತನಾಗಿದ್ದೀೀ. ಅವರ ಭಾಗ್ಯಕ್ಕೆ, ನಿನಗೆ ಅವರಲ್ಲಿ 
ಅಪಾರವಾದ ಫ್ರೇಮವಿದೆ.... ಹೀಗಿದ್ದಾಗ್ಯೂ ಮಗೂ ..... 
ಮುಂದೆ ನಾವು ಮಾಡೋ ಸಂಬಂಧದಿಂದ, ಇದುವರೆಗೂ 
ಗುಟ್ಟಾಗಿದ್ದ ನಮ್ಮ ಸಂಸಾರ ಇನ್ನೆಲ್ಲಿ ಬಯಲಿಗೆ ಬಂದು 
ಬಿಡುತ್ತೋ ಅನ್ನೋದೊಂದೇ ಚಿಂತೆ ಮಗೂ !...ದೊಡ್ಡ 
ಕಡೇ ಸಂಬಂಧ ಒದಗಿ, ಲಗ್ನ ನಿಷ್ಪರ್ಷೆಯಾದಾರಭ್ಕ್ಕ 


21 


ದೇವರಿಗೆ ಪ್ರತಿಕ್ಷಣವೂ ಜೇಡಿಕೊಳ್ಳುತಿರೋದು ಇದೊಂದೇ 
ಮಗೂ- ನಿಮ್ಮಸ್ಪನ್ನ ದೇವರು ಈ ಹೊಸನೆಂಟರ ಬಾಯಿಗೆ 
ಸಿಕ್ಕಿಸದ ಹಾಗಿಟ್ಟಿರಲೀಂತ...... 

ಗುರುಪಾದ :-- (ತಾಯಿಯ ಕೈಗಳೆರಡನ್ನೂ ತನ್ನ ಬೊಗಸೆಯ 
ದ್ಲಿಟ್ಟು) ಅಮ್ಮಾ! ನಿನ್ನ್ನ ಪಾದದಾಣೆ ಹೇಳುತೇನೆ--ಅಪ್ಪನ 
ಫ್ರೇಮಚಿಂತನೆ ಒಂದು ಹೊರತು, ನನ್ನ ಮನಸ್ಸಿನಲ್ಲಿ 
ಎರಡನೇ ಆಶೆಯ ಸುಳಿವಿದ್ದರೇ, ನನ್ನ ವಿದ್ಯ ಭಸ್ಮವಾಗಿ 
ಹೋಗಲೀ. ಅವರ ಹಣ, ಮೋಟಾರು, ಅಂತಸ್ತು, ನನ್ನ 
ಇಂಗ್ಲೆಂಡಿಗೆ ಕಳಿಸೋದು ಇವೊಂದೂ ನನಗೆ ದೊಡ್ಡದಾ 
ಗಿಲ್ಲಮ್ಮ. ನಾನು ಈ ಸಂಬಂಧಕ್ಕೊಪ್ಸಿರೋದು ಕೂಡಾ 
ಅಪ್ಪ ನಿಷ್ಟವೇ. 

[ಹೊರಗಡೆ ಹೆಜ್ಜೆ ಸಪ್ಪಳವಾಗುವುದು] 

ಜಾನಕಿ :--ಅವರು ಬಂದರೇನೋ!- (ಒಳಕ್ಕೆ ಹೋಗುವಳು) 

ಗುರುಪಾದ :--(ಹೊರಗೆ ಇಣಿಕಿ ನೋಡಿ) ಓಹೋ! ಒಳಗೆ 
ಬನ್ನೀ ಮಿಸ್ಟರ್‌ ಅಮೃ ತರಾವ್‌ ! 

ಅಮೃ ತರಾವ್‌ (ಒಳಕ್ಕೆ ಬಂದು ನಿಂತು ಸುತ್ತಲೂ ನೋಡು 
ವನು. ಕೈಲೊಂದು ಒಡೆದ ಲಕೋಟೆ ಇರುವುದು) ನೀವು ಸಂಜೆ 
ಪಾರ್ಟೀಗೆ ಬರೋದಿಲ್ಲವೇ ? 

ಗುರುಪಾದ ;--(ಅಶ್ಚರ್ಯದಿಂದ) ಬರದೇ? ಖಂಡಿತ ಬರು 
ತೇನೆ. ಇದೇನು ಹೀಗೆ ಕೇಳುತೀರಾ? 

ಅಮೃತರಾವ್‌ :--ಯಾವ ಡ್ರೆಸ್‌ನಲ್ಲೋ? 

ಗುರುಪಾದ :--ಯಾವ ಡ್ರೆಸ್‌ನಲ್ಲೀಂದರೇನು ಮಿಸ್ಟರ್‌ ಅಮೃತ 
ರಾವ್‌ ? 


22 


ಅಮ ತರಾವ್‌ :——(ಸಿಡಿದು) ನನ್ನ Rd ಬರಚಬೇಕಾದರೇ, 
ನನ್ನೊ ಂದಿಗೆ ಸ್ವಲ್ಪಾನಾದರೂ ಎಲ್‌. ಸಿ. ಎಂ. ಇರಬೇಕೂ 
-ಅಟ್‌ ಲೀಸ್ಟ್‌ ಕ್ರಸಿನಲ್ಲಾದರೂ | 

ಗುರುಪಾದ :---(ಅಚ್ಚರಿ ಸಂತಾಪಗಳಿಂದ) ನಿಮ್ಮ ಮಾತು ನನ 
ಗರ್ಥವಾಗಲಿಲ್ಲ. 


ಅಮ್ಮ ತರಾವ್‌ :--ಕಷ್ಟ ... (ಸಿಡಿದು) ನಾವು ಸ್ವಲ್ಪಹೊತ್ತಿಗೆ 
ಮುಂಜಿ ತಂದ ಸಲ್‌ ತೆ ಷೂಸ್‌ ಸಾಕ್ಸ್‌ ಗಳನ ನಿಮ್ಮ 
ತಂದೆ ಹಾಕಿಕೊಂಡು ಅಂಗಡೀಬೀದಿ ಉದ್ದಳ್ಳೂ ಎಲ್ಲರಿಗೂ 
ತೋರಿಸುತಾ “ ನನಗೋಸ್ಟರಾ ನನ್ನಮಗ ತಂದದ್ದೂ”'ಂತಾ 
ಸಾರುತಾ ಹೋಗುತಿದಾರೆ!....... 

ಗುರುಪಾದ :--ನನಗೂ ನನ್ನ ತಂದೇಗೂ ಭೇದ ಎಣಿಸಿದರೆ 
ನನಗಿಂತ ಪಾಪಿ ಮತ್ತ್ಯಾರಾಗುತಾರೆ ಮಿಸ್ಟರ್‌ ಅಮೃತ 
ರಾವ್‌? 

ಅಮೃ ತರಾನ್‌ :--(ಸಿಟ್ಟಾಗಿ) ಈಗ ನನ್ನ ತಂಗೀನ ಮದುವೆ 
ಯಾಗೋರು ನೀವೋ, ಇಲ್ಲಾ ನಿಮ್ಮ ಆ ಸ್ಟುಪಿಡ್‌....... 

ಗುರುಪಾದ ;--(ಮುಂದೆ ನುಗ್ಗಿ ಅಮೃತರಾಯನ ಬಾಯಮೇಲೆ 
ಕೈಯಿಟ್ಟು) ಅಮೃತರಾವ್‌ ! ದಯಮಾಡಿ ಆ ಮಾತನ್ನ 
ಹಿಂದಕ್ಕೆ ತಗೊಳ್ಳಿ. ನೀವು ತಪ್ಪುದಾರೀಲಿ ಹೋಗುತಿ 
ದೀರ್ಕಿ, ಫ್ಲೀಸ್‌. .... (ಸದ್ದು ಕೇಳಿ ಜಾನಕನ್ಮನು ಬಂದು 
ನಿಲ್ಲುವಳು.) 

ಅಮೃ ತರಾವ್‌ (ಸಟ್ಟಾ ಗಿ ಕೊಡವಿಕೊಂಡು) ಐಆಮ್‌ ನಾಟ್‌ 
ಹಿಯರ್‌ ಟು ಹ್ಲೀಸ್‌ ದೀಸ್‌ ಬ್ರೈನ್‌ಲೆಸ್‌ ಹ್ಯಾಗ್ಸ್‌. 


23 


ಹೇಳಿ ಗುರುಪಾದ್‌-.- ನನ್ನ ತಂಗೀನ ತಗೊಂಡು ಬಂದು 
ನಿಮ್ಮ ಮುಖ ನೋಡಿ ಈ ಮನೇಗೆ ಕೊಟ್ಟು, ನಿಮ್ಮ 
ಪಾವರ್ಟಿ ಸ್ಪಿರ್ಕ ಫ್ಯಾಮಲೀಗೆ ಹೆಲ್ಲ್‌ ಮಾಡೋಣಾಂತ 
ನಾನು ದೊಡ್ಡದಾಗಿ ಯೋಚಿಸಿ, ಏರ್ಪಾಟು ಮಾಡುತಿ 


(ಹೊರಗಡೆಯಿಂದ « ಜಾನಕ್‌ ! ರ್ಜು ! ರಂಗಣ್ಣ ನನ್ನ ಊಟಕ್ಕೆ 


ಬರಹೇಳಿದಾನೇ € «1? ಎಂದು ಕೂಗುತ್ತಾ ಭೀನುಸೇನರಾಯನು 
ಪ್ರವೇಶಿಸುವನು.] 
ಅಮೃತರಾವ್‌ :-- ನಿಮ್ಮಾ ಫೂಲ್‌ ಆಫ್‌ ಎ ಫಾದರ್‌... 
[ಗುರುಪಾದನು ಸಿಟ್ಟಾ ಗಿ ಅಮೃ ತರಾಯನ ಕಪಾಳಕ್ಕೆ 

ರನೆ ಹೊಡೆಯುವನು. ಜಾನಕಮ್ಮ ಮುಂದೆ ಧಾವಿಸಿ ಬಂದು 
ಮಗನನ್ನು ತಡೆಯುವಳು. ಅಮೃ ತರಾಯನು ಕಿಡಿಯಾಗಿ ಕೈಲಿದ್ದ 
ಲಕೋಟಿಯನ್ನು ಗುರುಪಾದನ ಮುಂಡೆ ನೆಲಕ್ಟಸ್ಪಳಿಸಿ, ಕೆನ್ನೆಗೆ 
ಕೈಯಿಟ್ಟುಕೊಂಡು, ಸರಸರನೆ ಹೊರಕ್ಕೆ ಹೊರಟು ಹೋಗು 
ವನು] 

ಗುರುಪಾದ (ಕಾಗದವನ್ನು ಕೈಗೆ ತೆಗೆದುಕೊಂಡು ನಿಧಾನವಾಗಿ 
ಓದುವನು.) ಐ ಹ್ಯಾವ್‌ ಲರ್‌ಂಟ್‌ ಫ್ರಮ್‌: ರಿಲೈಯಬಲ್‌ 
ಸೋರ್ಸಸ್‌ ದಬ್‌ದಿ ಬ್ರೈಡ್‌ ಗ್ರೂಮ್‌ಸ್‌ ಫಾದರ” ಈಸ್‌ 
ಅನ್‌ ಈಡಿಯಾಟಕ್‌ ಸ್ಟುಪಿಡ್‌ ಫೂಲ್‌... ಮ್ಯಾರೇಜ್‌ ಪ್ರಸ್‌ 
ರ್ಕ್ಯಾಸಲ್ಡ್‌. ಯುಸ್ಟಾ ಘ್‌ ಫರ್ದರ್‌ ಮೂವ್ಸ್‌ ಅಂಡ್‌ ಕಮ್‌ 
ಅವೆ ಇವಿಡಿಯೇಟ್ಲಿ. (ರೇಗಿ ಕಾಗದವನ್ನು ಹರಿದು ಚೂರು 
ಚೂರುಮಾಡಿ ನೆಲಕ್ಳೆಪ್ಪಳಿಸಿ ತುಳಿಯುವನು) ಬೀಡೇ ಕಳೀತು. 
ಇದೂ ಗುರುಕೃಪೆಯೇ ಸರಿ. 


24 


ಜಾನಕಿ :--(ನೊಂದು) ಗುರುಪಾದ! ಏನುಕೆಲಸ ಮಾಡಿ 
ಬಿಟ್ಟಿಯಪ್ಪಾ ದುಡುಕೀ? 

ಗುರುಪಾದ ಒಳ್ಳೇದೇ ಆಯಿತು ಬಿಡಮ್ಮಾ. ನನ್ನನ್ನ 
ಹೆತ್ತು, ಹೊತ್ತು, ಸಾಕೀ, ದೊಡ್ಡೋನ ಮಾಡಿದ ತಾಯಿ 
ತಂದೆಗಳ ವಿಚಾರದಲ್ಲಿ ಗೌರವವಿಲ್ಲದ ಈ ಧನಾಂಧರ ಮನೇ 
ಹುಡುಗೀನ ಕಟ್ಟಿಕೊಳ್ಳೋ ಪಾತಕ ದೂರವಾಯಿತು ಗುರು 
ವಿನ ದಯದಿಂದ. 

ಜಾನಕಿ :--ಭಾವಮೈ ದುನನಾಗೋ ಹುಡುಗ ಮನೆಗೆ ಬಂಡಿ 
ದ್ದರೇ, ಅವನನ್ನ ಕೆನ್ನೆಗೆ ಹೊಡೆಯೊದೇಪ್ಸಾ ? 

ಭೀಮಸೇನ: ( ಮುಂದೆ ಬಂದು) ನನಗೇನೂ ತೋರದೆ 
ಹಾಗಾಗಿದೆ ಜಾನಾ! (ಗುರುಪಾದನ ಕಡೆಗೆ ತಿರುಗಿ) ಗುರೂ | 
ನೀನೇಕೇ ಇಷ್ಟು ಸಿಟ್ಟಾಗಿ ಹುಡುಗತನ ತೋರಿಸಿ ಬಿಟ್ಟೀ? 

ಗುರುಪಾದ :--ಅಪ್ಪಾ ! ನಿನ್ನನ್ನ "ಫೂಲ್‌' ಅಂದ ಆಕೋರೀ. 
ದೇವರೇ ನನ್ನೆದುರಿಗೆ ನಿನ್ನನ್ನ ಹಾಗಂದಿದ್ದರೂ ನಾನು 
ಹೀಗೇ ಮಾಡುತಿದ್ದೆ ನೇನೋ. 

ಭೀಮಸೇನ :--- ಅವನು ನನ್ನನ್ನೇನೋ ಅಂದಾಂತಂದರೆ 
ಮಗೂ ಅನನೆಷ್ಟಾದರೂ ಹುಡುಗ........ ದೊಡ್ಡ ಮನು 
ಸ್ಕರ ಮುಗಸ 

ಜಾನಕಿ :--ಮುಂದೆ ನಮ್ಮ ಗತಿಯೇನು ಮಗೂ? 

ಗುರುಪಾದ :--(ಕೈಹಿಡಿದು) ಇದು ಯಾಕಮ್ಮ ಹೀಗೆ ಮಾತ 
ನಾಡುತೀ? ನನ್ನ ಜೀವವಿರೋವರೆಗೆ, ನಿಮ್ಮಿಬ್ಬರ ಯೋಚ 
ನೇನ ನನ್ನ ತಲೇನೇಲೆ ಹಾಕಿಬಿಡಿ. ಆಕಾಶವೇ ಕಳಚಿ 
ಬಿದ್ದರೂ, ನನ್ನ ಶಲೆ ಕೊಟ್ಟು ನಿಲ್ಲುತೇನೆ. 


೧ನಿ 


ಜಾನಕಿ (ಬೊಗಸೆಯಲ್ಲಿ ಮಗನ ಕೈಹಿಡಿದು) ಎಂಥಾ ಸಂಬಂಧ 
ಏನಾಗಿಬಿಡಿತು ಕಣ ಕಾಲದಲ್ಲಿ. 


ಗುರುಪಾದ :--ಅಮ್ಮಾ ! ಅಪ್ಪನಿಗಿಂತ, ನಿನಗಿಂತ ಹೆಚ್ಚಿನ 
ಸಂಬಂಧ ಈ ಜಗತ್ತಿನಲ್ಲಿ ಮತ್ತೆ ಯಾವುದೂ ಇಲ್ಲ. ನಿಮ್ಮ 
ಸೇವೆಗಿಂತ ಹೆಚ್ಚಿನ ಕರ್ತವ್ಯವೂ ಇಲ್ಲ. 

ಭೀಮಸೇನ :-- (ಗುರುಪಾದನ ಕೈಹಿಡಿದು) ಮಗೂ ! ನಿನ್ನ 
ಇಂಗ್ಲೆಂಡಿಗೆ ಕಳಿಸಿ ಓದಿಸೋ ಅಂಥ ಯೋಗ್ಯತೇ ನಮ್ಮ 


ಗುರುಪಾದ :--ಅಪ್ಪಾ ! ವಿದ್ಯೆ, ಜ್ಞಾನ ಇಂಗ್ಲೆಂಡಿನಲ್ಲಿಲ್ಲಾ ; 
ಅಮೆರಿಕಾದಲ್ಲಿಲ್ಲ ತಾಯಿಯ ಪಾದದ ಉಂಗುಪ್ಟದಲ್ಲಿದೆ. 
ಮುನ್ಚಿನ ತಂದೆಯ ಸೇವೇಲಿದೇ. 

[ಜಾನಕಮ್ಮನು ಮಗೆನ ಕೈಯನ್ನಪ್ಪಿ ಕಂಬನಿದುಂಬುನಳು. ಭೀಮ 
ಸೇನರಾಯನು ಮಗನನ್ನ ಪ್ಪಿ 4 ನನ್ನಪ್ಬಾ [ ನನ್ನ ತಂದೇ ! '' 
ಎಂದು ಗದ್ಗದಿಸುವನು. ಗುರುಪಾದನು ನೆಟ್ಟಿ ದೃಷ್ಟಿಯಲ್ಲಿ 
ಹರ್ಸಮಗ್ಗನಾಗಿರುವನು.] 


ಜಿ. ಎಸ್‌, ಐಯ್ಯಂಗಾರ್‌ ಪ್ರಿಂಟರ್‌, ಬೆಂಗಳೂರು ನ 


ಮುಂದೆ ಕ್ರಮವಾಗಿ ಪ್ರಕಟವಾಗಲಿರುವ 
ಟಿ. ಸದಾಶಿನಯ್ಯನವನರ ಕೃತಿಗಳು 


ಸೊಂಪಿನ ಸಾಗರ 
ಮಕ್ಕಳೇ ದೇವರು 
ಅಮ್ಮ 
ಶಿವಾಜಿಯ ಬಾಲ್ಯ 
ಸ್ವಾತಂತ್ರ ಘರ್ಜನೆ 
ರಾಮ ದರ್ಶನ 
ಬೃಂದಾವನ 
ಸೌಭಾಗ್ಯ 
ಕನ್ಯಾಸೆರೆ 

ರಹಸ್ಯ 
ಮಾಂಗಲ್ಯ 

ಶಾಂತಿ 

ಜಯಶ್ರೀ 
ತಂಗಚ್ಚೆ 
ಆಮೇಲೆ 
ಏಕನಾಥ 

ರಾಜ ಶ್ರೀ 
ಬ್ರಾಹ್ಮಣ 
ನಿಷೇಧ ಪ್ರಚಾರ 
ಸ್ವಾಮಿ ರಾಮತೀರ್ಥ 
ಬಿಡುಗಡೆ 


ಸತಿ 


(ನಾಟಕ) 


(ಜೀವನ ಚರಿತ್ರೆ) 

(ಕಥಾಸಂಕಲನ) 
ಕಾದಂಬರಿ k 
ಮೊದಲಾದುವು 


PRINTED BY 
B. SRERNIVASA IYENGAR 
BANGALORE CITY 
1947 


